ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಕ್ನೆ ಸಂಖ್ಯೆ : 1569 
ಸದಸ್ಯರ ಹೆಸರು : ಶ್ರೀ ಆರ್‌.ಪ್ರಸನ್ನಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸುವ ದಿನಾಂಕ ; 20.03.2020 
ಉತ್ತರಿಸುವವರು § ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 
ಕ್ರಸಂ. ಪ್ರ್ನೆ ತ್ತರ 
(ಅ) ರಾಜ್ಯದಲ್ಲಿರುವ ಗ್ರಾಮ ಪಂಚಾಯತಿಗಳ | ಪ್ರಸ್ತುತ ರಾಜ್ಯದಲ್ಲಿರುವ `ಒಟ್ಟು”'ಗ್ರಾಮ ಪೆಂಚಾಯತಶಿಗಳೆ 
ಸಂಖ್ಯೆ ಎಷ್ಟು ಸಂಖ್ಯೆ:6018 
ಈ ಕವಮೊಗ್ಗ" 'ಜಕ್ಲ ಹಾಗಾ" ದಾವಣಗೆರೆ | ಶಿವಮೊಗ್ಗೆ" ಜಿಲ್ಲೆಯಲ್ಲಿ ಒಟ್ಟು 21 ಗ್ರಾಮ 
ಜಿಲ್ಲೆಯ ಹೊನ್ನಾಳಿ ಮತ್ತು ಚನ್ನಗಿರಿ | ಪಂಚಾಯತಿಗಳಿದ್ದು 218 ಗ್ರಾಮ ಪಂಚಾಯತಿಗಳಲ್ಲಿ 
ತಾಲ್ಲೂಕಿನ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ | ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು 


ಪಿಡಿಓಗಳು ಇದ್ದಾರೆಯೇ; 


ಕಾರ್ಯನಿರ್ವಹಿಸುತ್ತಿದ್ದು, 53 ಗ್ರಾಮ ಪಂಚಾಯತಿಗಳಲ್ಲಿ 
ಹುದ್ದೆಗಳು ಖಾಲಿ ಇರುತ್ತವೆ. 


ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲ್ಲೂಕಿನಲ್ಲಿ ಒಟ್ಟು 47 
ಗ್ರಾಮ. ಪಂಚಾಯತಶಿಗಳಿದ್ದು. 37 ಗ್ರಾಮ ಪಂಚಾಯತಿಯಲ್ಲಿ | 
ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು 
ಕಾರ್ಯನಿರ್ವಹಿಸುತ್ತಿದ್ದು, 10 ಗ್ರಾಮ ಪಂಚಾಯತಿಗಳಲ್ಲಿ 
ಹುದ್ದೆಗಳು ಪಾಲಿ ಇರುತ್ತವೆ. 


ಚನ್ನಗಿರಿ ತಾಲ್ಲೂಕಿನಲ್ಲಿ ಒಟ್ಟು 61 ಗ್ರಾಮ 
ಪಂಚಾಯತಿಗಳಿದ್ದು, 56 ಗ್ರಾಮ ಪಂಚಾಯತಿಯಲ್ಲಿ 
ಪಂಚಾಯತಿ ಅಭಿವೃ ೈದ್ಧಿ ಅಧಿಕಾರಿಗಳು 


ಕಾರ್ಯನಿರ್ವಹಿಸುತ್ತಿದ್ದು, 5 ಗ್ರಾಮ ಪಂಚಾಯತಿಗಳಲ್ಲಿ 
ಹುದ್ದೆಗಳು ಖಾಲಿ ಇರುತ್ತವೆ. 


ಪಿಡಿಓಗಳು ಇಲ್ಲದಿದ್ದಲ್ಲಿ. ಎಷ್ಟು ಪಿಡಿಓಗಳ 


ಕೊರತೆಯಾಗಿದೆ; ಈ ಕೊರತೆಯನ್ನು 
ತುಂಬಲು ಸರ್ಕಾರ ಯಾವ ಕ್ರಮ 
ಕೈಗೊಂಡಿರುತ್ತದೆ; p 


ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳು ಖಾಲಿ 
ಇರುವ ಗ್ರಾಮ ಪಂಚಾಯತಿಗಳಿಗೆ ಅಕ್ಕಪಕ್ಕದ ಗ್ರಾಮ 
ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ/ಗೇಡ್‌- 
1 ಗ್ರಾಮ. ಪಂಚಾಯತಿ ಕಾರ್ಯದರ್ಶಿಗಳನ್ನು ಹೆಚ್ಚುವರಿ 
ಪ್ರಭಾರದಲ್ಲಿರಿಸಿ ಕಾರ್ಯನಿರ್ವಹಿಸಲಾಗುತ್ತಿದೆ. 


ಪಂಚಾಯತಿ ಅಭಿವೃದ್ಧ ಅಧಿಕಾರಿ ವೃಂದಕ್ಕೆ ಜಿಲ್ಲಾ 
ಪಂಚಾಯತಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ 
ರವರು ನೇಮಕಾಶಿ. ಪ್ರಾಧಿಕಾರವಾಗಿದ್ದು ಗ್ರಾಮ ಪಂಚಾಯತಿ 
ಕಾರ್ಯದರ್ಶಿ ಗೇಡ್‌-! ವೃಂದದ ಅರ್ಹ ನೌಕರರು 
ಲಭ್ಯವಾದಂತೆ ಜೇಷ್ಠತೆ ಮತ್ತು ಅರ್ಹತೆ ಆಧಾರದ ಮೇಲೆ 
ಮುಂಬಡ್ತಿ ಮೂಲಕ ಭರ್ತಿ ಮಾಡಲು ಸರ್ಕಾರದಿಂದ 


ಈಗಾಗಲೇ ಎಲ್ಲಾ ಜಿಲ್ಲಾ ಪಂಜಾಯತಿಗಳ ಮುಖ್ಯ 
ಕಾರ್ಯನಿರ್ಪಾಹಕ ಅಧಿಕಾರಿಗಳಿಗೆ ನಿರ್ದೇಶನ 


ನೀಡಲಾಗಿದೆ. 


ಸದರಿ ಗ್ರಾಮ ಪಂಜಾಯತಗಳ್ನ್‌]ಕವಮೊಗ್ಗ ಕ್ಷಯಕ್ತ ಇಷ್ಟ ಗಾ 
ಕಾರ್ಯನಿರ್ವಹಿಸುತ್ತಿರುವ ಏವಿಧ ಪಂಚಾಯತಿಗಳಿದ್ದು, ಬಿಲ್‌ ಕಲೆಕ್ಟರ್‌ ವೃಂದದಲ್ಲಿ 219, 
ಸಿಬ್ಬಂದಿಗಳೆಷ್ಟು (ಬಿಲ್‌ ಕಲೆಕ್ಟರ್‌, ನಿರು ಕ್ಷರ್ಕ್‌ ಕಂ ಡಾಟಾ ಎಂಟ್ರಿ ಅಪರೇಟರ್‌ ವೃಂದದಲ್ಲಿ 256, | 
ವಿತರಕ, ವಾಲ್‌ ಮ್ಯಾನ್‌, ಜವಾನ, ಡಾಟಾ ವಾಟರ್‌ಮೆನ್‌ ವೃಂದದಲ್ಲಿ 1112, ಜವಾನ ವೃಂದದಲ್ಲಿ 209 
ಎಂಟ್ರಿ ಆಪರೇಟರ್‌, ಸ್ವಚ್ಛತಾಗಾರ ಇತರೆ | ಮತ್ತು ಸ್ಪಚ್ಛತಾಗಾರ ವೃಂದದಲ್ಲಿ 40 ಸಿಬ್ಬಂದಿಗಳು 
ಸಿಬ್ಬಂದಿಗಳ ವಿವರವಾದ ಮಾಹಿತಿ | ಸೇರಿದಂತೆ ಒಟ್ಟು 1836 ಸಿಬ್ಬಂದಿಗಳು 
ನೀಡುವುದು) ಕಾರ್ಯನಿರ್ವಹಿಸುತ್ತಿದ್ದಾರೆ. 

ಹೊನ್ನಾಳಿ ತಾಲ್ಲೂಕಿನಲ್ಲಿ 47 ಗ್ರಾಮ ಪಂಚಾಯತಿಗಳಿದ್ದು, 
ಬಿಲ್‌ಕಲೆಕ್ಟರ್‌ ವ್ಯಂದದಲ್ಲಿ 29, ವಾಟರ್‌ 'ಮೆನ್‌ ವ್ಯಂದದಲ್ಲಿ 
146, ಜವಾನೆ ವೃಂದದಲ್ಲಿ 46, ಕ್ಷರ್ಕ್‌ ಕಂ ಡಾಟಾ ಎಂಟ್ರಿ 
ಆಪರೇಟರ್‌ ವೃಂದದಲ್ಲಿ 47, ಸ್ವಚ್ಛತಾಗಾರ. ವೃಂದದಲ್ಲಿ 9 
ನೌಕರರು ಸೇರಿದಂತೆ ಒಟ್ಟು-314 ಸಿಬ್ಬಂದಿಗಳು ಮತ್ತು 
ಚನ್ನಗಿರಿ ತಾಲ್ಲೂಕಿನಲ್ಲಿ 6! ಗ್ರಾಮ ಪಂಚಾಯತಿಗಳಿದ್ದು, 
ಬಿಲ್‌ ಕಲೆಕ್ಟರ್‌ ವೃಂದದಲ್ಲಿ 51, ಕ್ಷರ್ಕ್‌ ಕಂ ಡಾಟಾ ಎಂಟ್ರಿ 
ಆಪರೇಟರ್‌ ವೃಂದದಲ್ಲಿ 60, ವಾಟರ್‌ ಮೆನ್‌ ವೃಂದದಲ್ಲಿ 
272 ಮತ್ತು ಜವಾನ ವೃಂದದಲ್ಲಿ 50 ಸಿಬ್ಬಂದಿಗಳು 
ಕಾರ್ಯನಿರ್ವಹಿಸುತ್ತಿದ್ದಾರೆ. 

(ಉ)|ಜಿಲ್ಲಾ ಪಂಚಾಯತಿಯಿಂದ | ಶಿವಮೊಗ್ಗೆ ಜಿಲ್ಲೆಯಲ್ಲಿ 983 ಸಿಬ್ಬಂದಿಗಳ 
ಅನುಮೋದನೆಯಾಗಿ ಅನುಮೋದನೆಯಾಗಿದ್ದು, 853 ಸಿಬ್ಬಂದಿಗಳ ಅನುಮೋದನೆ 
ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳ | ಬಾಕಿ ಇರುತ್ತದೆ. 
ಸಂಖ್ಯೆ ಹಾಗೂ ಅನುಮೋದನೆಗೊಳ್ಳದೆ ಬಾಕಿ 
ಇರುವ ಸಿಬ್ಬಂದಿಗಳ ಸಂಖ್ಯೆ ಎಷ್ಟು ಹೊನ್ನಾಳಿ ತಾಲ್ಲೂಕಿನಲ್ಲಿ 47 ಗ್ರಾಮ ಪಂಚಾಯತಿಗಳ ಪೈಕಿ 

314 ಸಿಬ್ಬಂದಿಗಳು ಅನುಮೋದನೆಗೊಂಡಿರುತ್ತಾರೆ. 73 
ಸಿಬ್ಬಂದಿಗಳ ಅನುಮೋದನೆ ಬಾಕಿ ಇರುತ್ತದೆ. 

ಚನ್ನಗಿರಿ ತಾಲ್ಲೂಕಿನಲ್ಲಿ 61 ಗ್ರಾಮ ಪಂಜಚಾಯತಿಗಳಿದ್ದು, 
ಜಿಲ್ಲಾ ಪಂಚಾಯಿತಿಯಿಂದ ಅನುಮೋದನೆಗೊಂಡ ಒಟ್ಟು 
ಸಿಬ್ಬಂದಿಗಳ ಸಂಖ್ಯೆ 320, ಅನುಮೋದನೆ ಬಾಕಿ ಇರುವ 
ಸಿಬ್ಬಂದಿಗಳ ಸಂಖ್ಯೆ 113. 

(ಊ) | ಬಾಕಿ "ಇರುವ `'ಸಿಬ್ಬಂದಗಳನ್ನು `` ಯಾವ]ಗ್ರಾಮ ಪಂಚಾಯತಿಗಳಿಂದ ಸಿಬ್ಬಂದಿ” ನೇಮಕಾತಿ 
ಕಾಲಮಿತಿಯೊಳಗೆ ಅನುಮೋದನೆ ನೀಡಿ ! ಅನುಮೋದನೆಗೆ ಸಲ್ಲಿಸಲಾದ ಪ್ರಸ್ತಾ ಸ್ವಾವನೆಗಳನ್ನು ಕಾಲಕಾಲಕ್ಕೆ 
ಆದೇಶ ಹೊರಡಿಸಲಾಗುವುದು? ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ 


ನೀಡುವುದು) 


ಅಧಿಕಾರಿಗಳು ಪರಿಶೀಲಿಸಿ ನಿಯಮಾನುಸಾರ ಅನುಮೋದನೆ 
ನೀಡಲು ಕ್ರಮ ಕೈಗೊಳ್ಳುತ್ತಿರುತ್ತಾರೆ. 


ಸಂ. ಗ್ರಾಅಪ 307 ಗ್ರಾಪಂಅ 2020 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಸಚಿವರು 


